ಕರ್ನಾಟಿಕ ವಿಧಾನ ಪರಿಷತ್ತು 
`'ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 06 
ಮಾನ್ಯ ಸದಸ್ಯರ ಹೆಸರು ಶ್ರೀ ಎಂ.ಪಿ ಸುನೀಲ್‌ ಸುಬ್ರಮಣಿ (ಸ್ಥಳೀಯ 
ಸಂಸ್ಥೆ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 13.12.2021 
ಉತ್ತರಿಸಚೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ನನಲ ಶಿಕ್ಷಣ ಸಚಿವರು 
ಧ್ರ i ಸ SR 
ಸಂ CF. 
| ಅ) | ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ | ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
| ಕಲ್ಯಾಣ ಇಲಾಖೆಯಡಿಯಲ್ಲಿ ನವಜಾತ ಇಲಾಖೆಯಡಿಯಲ್ಲಿ ನವಜಾತ ಶಿಶುವಿನಿಂದ 15 | 
ಶಿಶುವಿನಿಂದ 15 ವರ್ಷಗಳವರೆಗಿನ ವರ್ಷಗಳವರೆಗಿನ ಮಕ್ಕಳಿಗೆ ಉಚಿತವಾಗಿ ನೀಡುವ | 
ಮಕ್ಕಳಿಗೆ ಉಚಿತವಾಗಿ ನೀಡುವ ; ಲಸಿಕೆಗಳು, ಯಾವ ಅವಧಿಯಲ್ಲಿ ಮತ್ತು ಯಾವ ಯಾವ 
ಲಸಿಕೆಗಳು ಯಾವುವು; ಅವುಗಳನ್ನು ! ರೋಗಗಳ ವಿರುದ್ಧವಾಗಿ ನೀಡಲಾಗುತ್ತಿದೆ ಎ೦ಬ | 


| ಯಾವ ಅವಧಿಯಲ್ಲಿ ನೀಡಲಾಗುವುದು | 
ಮತ್ತು ಯಾವ ಯಾವ ರೋಗಗಳ | 
| ವಿರುದ್ಧ ವಾಗಿ ನೀಡಲಾಗುತ್ತಿದೆ; (ವಿವರ | 
| ನೀಡುವುದು 

ಈ ಸರ್ಕಾರಿ ಉಚಿತ ಲಸಿಕೆಗಳ ಜೊತೆಗೆ" 
ಖಾಸಗಿ ಆಸ್ಪತ್ರೆಗಳಲ್ಲಿ ನೀಡುತ್ತಿರುವ ' 
ಇತರೆ ಲಸಿಕೆಗಳ ಬಗೆಗಿನ ಮಾಹಿತಿ 


| ಸರ್ಕಾರದ ಗಮನದಲ್ಲಿದೆಯೆಳಿ; | 
| ಹಾಗಿದ್ದಲ್ಲಿ, ಅವುಗಳು ಯಾವುವು; 
| | ಇವುಗಳನ್ನು ಯಾವ ರೋಗದ | | 
| ವಿರುದ್ದವಾಗಿ ನೀಡಲಾಗುತ್ತಿದೆ; ' 


| ನೀಡುತ್ತಿದ್ದರೆ, ವಿವರ ನೀಡುವುದು; 


ಇ) 


| ಈ ಲಸಿಕೆಗಳು ಮಕ್ಕಳಿಗೆ 
! ಅತ್ಯಾವಶ್ಯಕವಾಗಿವೆಯ ಇವುಗಳನ್ನು 

ಸರ್ಕಾರವೇ ಖರೀದಿಸಿ, ರಾಜ್ಯದ ಎಲ್ಲಾ | 
| ಮಕಳಿಗೆ ನೀಡಲು ಸರ್ಕಾರದ | 
ಚಿ:೦ತನೆಗಳೇನು? (ವಿವರ ನೀಡುವುದು) 


ಸಂಖ್ಯೇ ಅಕುಕ 91 ಎಸ್‌.ಟಿ.ಕ್ಯೂ 2021 


| ' ವಿವರವನ್ನು ಅನುಬಂಧ-2ರಲ್ಲಿ ನೀಡಲಾಗಿದೆ. 


ಖಾಸಗಿ ಆಸ್ಪತ್ರೆಗಳಲ್ಲಿ ವೀಡುತಿರುವ 


| ರವರ ಶಿಫಾರಸ್ಪನ್ನಾಧರಿಸಿ ಭಾರತ ಸರ್ಕಾರವು ಸಾರ್ವತ್ರಿಕ 
|! ಅನುಷ್ಠಾನಗೊಳಿಸಲಾಗುತ್ತದೆ. ಈ ಲಸಿಕೆಗಳನ್ನು ಭಾರತ 
' ಸರ್ಕಾರವೇ 


' ಲಸಿಕೆಗಳನ್ನು ರಾಜ್ಯದ ವತಿಯಿಂದ ಖರೀದಿಸಿ, ನೀಡುವ 


ವಿವರವನ್ನು ಅನುಬಂಧ-01ರಲ್ಲಿ ನೀಡಲಾಗಿದೆ. 


'ಹೌದು, 


ಸರ್ಕಾರಿ ಉಚಿತ ಲಸಿಕೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ | 
ನೀಡುತ್ತಿರುವ ಇತರೆ ಲಸಿಕೆಗಳ ಬಗ್ಗೆ ಮಾಹಿತಿಯ 


ರಾಜ್ಯದಲ್ಲಿ ಸಾರ್ವತಿಕ ಲಸಿಕಾ ಕಾರ್ಯುಕ್ರಮವನ್ನು 
ಭಾರತ ಸರ್ಕಾರದ ಮಾ? ಸೂಚಿಯಂತೆ 
ಅನುಷ್ಠಾನಗೊಳಿಸಲಾಗುತ್ತಿದೆ. Naticnal & pert Group On | 
Vaccine Administration (NEGVAC) ಮತ್ತು National 
Technical Advisory Group On Immunization (NTAGI) 


ಲಸಿಕಾ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ನಿರ್ಧರಿಸುತ್ತದೆ 
ಹಾಗೂ ಅದರಂತೆ ರಾಜ್ಯದಲ್ಲಿ 


ಉಚಿತವಾಗಿ ಸರಬರಾಜು ಮಾಡುತ್ತಿದ್ದು, 
ಸಾರ್ವತಿಕಾ ಲಸಿಕಾ ಕಾರ್ಯಕ್ರಮದಡಿಯಲ್ಲಿ ಎಲ್ಲಾ 
ಅಂಗನವಾಡಿ ಕೇಂದ್ರಗಳು ಮತ್ತು 
ಶಾಲೆಗಳಲ್ಲಿ ಉಚಿತವಾಗಿ ಲಸಿಕಾಕರಣ ನಡೆಸಲಾಗುತ್ತಿದೆ. 


ಆದರಿಂದ, ಖಾಸಗಿ ಆಸ್ಪತ್ರೆಗಳಲ್ಲಿ ನೀಡಲಾಗುತ್ತಿರುವ ಈ | 


ಹುಸ್ರಾನನಿ ಸರ್ಕಾರದ ಮುಂದೆ ಇಸಿಪುಣಲ್ಟ, 


) 
NN 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು. 


ಬಾ 


9 ತಿಂಗಳು 


16-23 ತಿಂಗಳು 


ಅನುಬಂಧ-1 


ರೋಟಾವೈರಸ್‌ ಅತಿಸಾರ 
ನ್ಯೂಮೊಕಾಕಲ್‌ ಕಾಯಿಲೆ 
ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು, ಹೆಚ್‌ ಇನ್ಫೂ ಏನ್‌ಜ ಬಿ ಮತ್ತು 
ಹೆಪಟೈಟಿಸ್‌ ಬಿ 


ಪೋಲಿಯೋ 
ರೋಟಾವೈರಸ್‌ ಅತಿಸಾರ 
ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು, ಹೆಚ್‌ ಇನ್ಫೂ ಏನ್‌ಜ ಬಿ ಮತ್ತು 
ಹೆಪಟ್ಛೆಟಿಸ್‌ ಬಿ, 


ಪೋಲಿಯೋ, 
ರೋಟಾವೈರಸ್‌ ಅತಿಸಾರ 
ನ್ಯೂಮೊಕಾಕಲ್‌ ಕಾಯಿಲೆ 
ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು, ಹೆಚ್‌ ಇನ್ನೂ ಏನ್‌ಜ ಬಿ ಮತ್ತು 
ಹೆಪಟೈಟಿಸ್‌ ಬಿ 


ದಡಾರ ಮತ್ತು ರುಬೆಲ್ಲಾ 
ನ್ಯೂಮೊಕಾಕಲ್‌ ಕಾಯಿಲೆ 
ಮೆದಳು ಜ್ವರ (ಜಪಾನೀಸ್‌ ಎನ್ನೆಫಲೈಟಿಸ್‌) 
ಇರುಳು ಕುರುಡು 


ದಡಾರ ಮತ್ತು ರುಬೆಲ್ಲಾ 
ಮೆದಳು ಜ್ವರ (ಜಪಾನೀಸ್‌ ಎನ್ನೆಘಲೈಟಿಸ್‌) 


ಪೋಲಿಯೋ 
ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು 


ಇರುಳು ಕುರುಡು 


ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು 


ಗಂಟಲುಮಾರಿ 


ಅನುಬಂಧ-2 


ಲಸಿಕೆಗಳ ಮಾಹಿತಿ 


7 ತಿಂಗಳು ಇನ್ಲೂಬಏನ್‌ಜ-2 


$H 
9 ತಿಂಗಳು ಎಂಎಂಆರ್‌-1 ಗದಗಟ್ಟು , ದಡಾರ ಮತ್ತು ರುಬೆಲ್ಲಾ 


12 ತಿಂಗಳು |ಹೆಪಟೈಟೀಸ್‌ ಎ1 ಹೆಪಟೈಟೀಸ್‌ ಎ 
ಗದಗಟ್ಟು , ದಡಾರ ಮತ್ತು ರುಬೆಲ್ಲಾ, ಸೀತಾಳೆ 
ಸಿಡುಬು (Chicken pox) 
ಹೆಪಟೈಟೀಸ್‌ ಎ2 ಹೆಪಟೈಟೀಸ್‌ ಎ 
ವೆರಿಸೆಲ್ಲಾ-2 | ಸೀತಾಳ ಸಿಡುಬು (Chicken pox) 


ಗದಗಟ್ಟು, ದಡಾರ ಮತ್ತು ರುಬೆಲ್ಲಾ 


Human papilomavirus 
ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು 


ಹೆಚ್‌ಪಿವಿ 
ಟಿ.ಡಿ.ಎ.ಪ (TDaP) 


16 ವರ್ಷ “ |ಟಿ.ಡಿ.ಎ.ಪಿ (TDaP) 


pe 


ಗಂಟಲುಮಾರಿ, ನಾಯಿಕೆಮ್ಮು, ಧನುರ್ವಾಯು Wy) ps 
| 


[a 


